ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 357 
ಸದಸ್ಯರ ಹೆಸರು ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಅಲ್ರಲಸ೨ಿಲ ಖ'ಟಐಲು ಮಾನ್ಯ ಕಲದಾಲು ಸಚವರು 
ಪ್ರಶ್ನೆ —T ಉತ್ತರ ] 
ಅ) ದಕಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ[2019ನೇ ಸಾಲಿನ ನೆರೆ ಸಂತ್ರಸ್ಕರ ಪುನರ್‌ ವಸತಿ 


ತಾಲ್ಲೂಕಿನಲ್ಲಿ 2019 ರಲ್ಲಿ ಉಂಟಾದ ಅತೀ ವೃಷ್ಟಿ 
ಮತ್ತು ಪ್ರವಾಹದಿಂದ ಮನೆ ಕಳೆದುಕೊಂಡವರಿಗೆ 
ಪರಿಹಾರ ನೀಡಲಾಗಿದೆಯೇ; 


ಯೋಜನೆಯಡಿ ಮನೆ ನಿರ್ಮಾಣದ 
ಪ್ರಗತಿಗನುಗುಣವಾಗಿ ಹಂತ ಹಂತವಾಗಿ RGRHCL 
ವತಿಯಿಂದ ಫಲಾನುಭವಿಗಳ ಖಾತೆಗೆ ಹಣ rect 
Beneficiary Transfer (087) ಮಾದರಿಯಲ್ಲಿ ೯TR 
(Fund Transfer Register) ಮಾಡಲಾಗುತ್ತಿದೆ. 


(ಆ) ನೀಡಿದ್ದಲ್ಲಿ, ಫಲಾನುಭವಿಗಳ ಸಂಖ್ಯೆ ಎಷ್ಟು? 
(ಪಟ್ಟಿಯೊಂದಿಗೆ ಅಂಕಿ-ಅಂಶಗಳ ಸಹಿತ 
ಸಂಪೂರ್ಣ ಮಾಹಿತಿ ನೀಡುವುದು) 


ಒಟ್ಟು ಫಲಾನುಭವಿಗಳ ಸ೦ಖ್ಯೆ: 289 (A category 
203, B category 55 & C category 31) 
154 ಮನೆಗಳ ನಿರ್ಮಾಣ 
ಪೂರ್ಣಗೊಂಡಿರುತ್ತದೆ. 

66 ಮನೆಗಳ ನಿರ್ಮಾಣ ಛಾವಣಿ ಹಂತದಲ್ಲಿದೆ. 
32 ಮನೆಗಳ ನಿರ್ಮಾಣ ಗೋಡೆ ಹಂತದಲ್ಲಿದೆ. 

22 ಮನೆಗಳ ವನಿರ್ಮಾಣ ತಳಪಾಯದ 
ಹಂತದಲ್ಲಿದೆ. 

15 ಮನೆಗಳ ನಿರ್ಮಾಣ ಕಾರ್ಯ ಆರಂಭಿಕ 
ಹಂತದಲ್ಲಿದ್ದು, ಫಲಾನುಭವಿಗಳಿಗೆ ನೋಟೀಸ್‌ 
ನೀಡಲಾಗಿರುತ್ತದೆ. 

ಬೆಳಂಗಡಿ ತಾಲ್ಲೂಕಿನಲ್ಲಿ 2019ರ ನೆರೆ 
ಹಾವಳಿಯಿಂದ ಹಾನಿಗೊಳಗಾದ ಮನೆಗಳ 
ನಿರ್ಮಾಣಕ್ಕನುಗುಣವಾಗಿ ಇದುವರೆಗೆ ಒಟ್ಟು 
ರೂ.1252.50ಲಕ್ಷಗಳು ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ಬಿಡುಗಡೆಯಾಗಿರುತ್ತದೆ. 
ಮನೆಗಳ ನಿರ್ಮಾಣದ ಪ್ರಗತಿಗನುಗುಣವಾಗಿ 
RGRHCL ತಂತ್ರಾಂಶದ ಮೂಲಕ ಬಾಕಿ 
ಉಳಿದಿರುವ ಪರಿಹಾರದ ಮೊತ್ತ 
ಬಿಡುಗಡೆಯಾಗುತ್ತದೆ. 


ಕಾರ್ಯ 


ಕಂಇ 539 ಟಿಎನ್‌ಆರ್‌ 2021 


ತ 


ಸ್‌ 
ರ್‌. ಅಶೋಕ) 


ಕೆಂದಾಯ ಸಚಿವರು 


